ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಸ್ಮಾರ್ಟ್‌ಸಿಟಿ ಯೋಜನೆಯ ಕುರಿತು 
ಶ್ರೀ ಐವನ್‌ ಡಿ' ಸೋಜಾ(ನಾಮನಿರ್ದೇಶನ ಹೊಂದಿದವರು):- 
504 (595) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಸ್ಮಾರ್ಟ್‌ಸಿಟಿ ಯೋಜನೆ ಅನ್ವಯ ರಾಜ್ಯದ ಯಾವ ಯಾವ ನಗರಪಾಲಿಕೆ ಯೋಜನೆಗಳು ಅನುದಾನವನ್ನು ಸ್ಮಾರ್ಟ್‌ಸಿಟಿಗೆ 
ಸೇರಿಸಲಾಗಿದೆ; (ವಿವರ ನೀಡುವುದು) 


(ಆ) ಸ್ಮಾರ್ಟ್‌ಸಿಟಿ ಅನ್ವಯ ಯಾವ ಯಾವ ಕಾಮಗಾರಿಗಳನ್ನು ನಡೆಸಬೇಕೆಂದು ಮಾನದಂಡಗಳನ್ನು ಹಾಕಲಾಗಿದೆ; 
ಮಾನದಂಡಗಳೇನಾದರೂ ಇದ್ದಲ್ಲಿ ವಿವರ ನೀಡುವುದು ; 


(ಇ) ಸ್ಮಾರ್ಟ್‌ಸಿಟಿ ಯೋಜನೆಯ ಕಾರ್ಯನಿರ್ವಹಣೆ ಬಗ್ಗೆ ಅತೃಪ್ತಿ ಇರುವುದರಿಂದ ಮತ್ತು ನಗರಪಾಲಿಕೆಯ ಸಹಕಾರ ಪಡೆಯಲು 
ವಿಫಲವಾಗಿರುವುದರಿಂದ ಈ ಯೋಜನೆಗಳನ್ನು ನಿಲ್ಲಿಸಲು ಸರ್ಕಾರದ ಮುಂದೆ ಪ್ರಸ್ತಾವನೆಗಳಿವೆಯೇ; (ವಿವರ ನೀಡುವುದು) 


(ಈ) ರಾಜ್ಯದ ಯಾವ ಯಾವ ನಗರಪಾಲಿಕೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ; ಕುಡಿಯುವ ನೀರನ್ನು ಪೂರೈಸಲು 
ಸರ್ಕಾರದ ಮುಂದೆ ಇರುವ ಯೋಜನೆಗಳಾವುವು ? (ವಿವರ ನೀಡುವುದು) 


